ಕ್‌ ಕರ್ನಾಟಕ ವಿಧಾನ ಪರಿಷತ್ತು 


ಈ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯ: :24 | 
ಸದಸ್ಯರ ಹೆಸರು : ಶ್ರೀಎಸ್‌.ವಿ.ಸಂಕನೂರ (ಪದವೀಧರ ಕ್ಷೇತ್ರ) 
ಉತ್ತರಿಸುವ ದಿನಾ೦ಕ: : 09/12/2020 
ಉತ್ತರಿಸುವ ಸಚಿವರು : ಮಾನ್ಯ ಕೃಷಿ ಸಚಿವರು 

ಪ್ರಶ್ನೆ We ತಲ 
ಕೃಷಿ ಇಲಾಖೆಯಲ್ಲಿ a ಇಲಾಖೆಯಲ್ಲಿ ಮಂಜೂರಾಗಿರುವ ಮತ್ತು 


ಮಂಜೂರಾಗಿರುವ ಸಹಾಯಕ ಕೃಷಿ | ಭರ್ತಿಯಾಗಿರುವ ಸಹಾಯಕ ಕೃಷಿ ಅಧಿಕಾರಿ ಹಾಗೂ 
ಅಧಿಕಾರಿ (ಅಸಿಸ್ಟೆಂಟ್‌ ಅಗ್ರಕಲ್ಬರ್‌ | ಕೃಷಿ ಅಧಿಕಾರಿಗಳ ವಿವರ ಈ ಕೆಳಕಂಡಂತಿದೆ. 
ಆಫೀಸರ್‌) ಹಾಗೂ ಕೃಷಿ ಅಧಿಕಾರಿ § 
(ಅಗ್ರಿಕಲ್ದರ್‌ ಆಫೀಸರ್‌) ಗಳ ಸ೦ಖ್ಯೆ 
ಎಷ್ಟು? (ಜಿಲ್ಲಾವಾರು ಮಾಹಿತಿ 
ನೀಡುವುದು) ಸ ಗ 
ಮಂಜೂರಾದ ಹುದ್ದೆಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ - 
ಸಹಾಯಕ ಕೃಷಿ ಅಧಿಕಾರಿ ಹಾಗೂ 
ಕೃಷಿ ಅಧಿಕಾರಿಗಳ ಸ೦ಖ್ಯೆ ಎಷ್ಟು? 
(ಜಿಲ್ಲಾವಾರು ಮಾಹಿತಿ ನೀಡುವುದು) 
ಖಾಲಿ ಇರುವ ಹುದ್ದೆಗಳನ್ನು ಬರ್ತಿ 
ಮಾಡಲು ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು (ವಿವರ ನೀಡುವುದು) 


(ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧ-1ರಲ್ಲಿ 
ನೀಡಿದೆ) | y 


2018-19 ಸಾಲಿನಲ್ಲಿ ರಾಜ್ಯದಲ್ಲಿ ಗ್ರೂಪ್‌-ಎ ಮತ್ತು 
ಗ್ರೂಪ್‌-ಬಿ ವೃಂದದಲ್ಲಿ ಸಹಾಯಕ ಕೃಷಿ 
ನಿರ್ದೇಶಕರು 66 ಹುದ್ದೆ, ಕೃಷಿ ಅಧಿಕಾರಿಗಳು 350 
ಹುದೆ ಸಹಾಯಕ ಕೃಷಿ ಅಧಿಕಾರಿಗಳು 157 
ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ | 
ಮಾಡಲಾಗಿದೆ. ಹಾಗೂ  ಗ್ರೂಪ್‌-ಸಿ ವೃಂದದಲ್ಲಿ | 
ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು; 
ಕರ್ನಾಟಿಕ ಲೋಕ ಸೇವಾ ಆಯೋಗಕ್ಕೆ ಪತ್ರ 
ಬರೆಯಲಾಗಿದೆ ಹಾಗೂ ಮುಂಬಡ್ತಿ ಕೋಟಾದಡಿ 
ಖಾಲಿ ಇರುವ ಹುದೆಗಳನ್ನು ನಿಯಮಾನುಸಾರ ಬಡ್ತಿ 
ಮೂಲಕ ಭರ್ತಿ ಮಾಡುವ ಪ್ರಕ್ರಿಯೆ ಜಾರಿಯಲ್ಲಿದೆ. 
ಕೃಷಿ" ಚಟುವಟಿಕೆಗಳನ್ನು ಸಮರ್ಪಕವಾಗಿ 
ಸಕಾಲದಲ್ಲಿ ಕಾರ್ಯನಿರ್ವಹಿಸಲು ಯಾವುದೇ 
ತೊಂದರೆ ಆಗದಂತೆ ನೋಡಿಕೊಳ್ಳುವ ಸಲುವಾಗಿ 
ಹೊರಗುತ್ತಿಗೆ ಆಧಾರದ ಮೇಲೆ ನಿಯಮಾನುಸಾರ | 
ರಾಜ್ಯದಲ್ಲಿ ವಿವಿಧ ವೃಂದದ 2235 ಸಿಬ್ಬಂದಿಯನ್ನು ! 


5 ISA EN ಹ "ಪಡೆದು 4 ಕಾರ್ಯನಿರ್ವಹಿಸಲಾಗುತ್ತಿದೆ. | SN 
ರ | ವಿವರಗಳನ್ನು. ಅನುಬಂಧ-2ರಲ್ಲಿ ನೀಡಿದೆ 


ಸ೦ಖ್ಯೆ: AGRI-AGS-127/2020 


NBN NAS ) 
೧ ರ್‌ 


ಕಷಿ ಸಚಿವರು 


 ಅನುಬಂಧ-1 B 
ಸಹಾಯಕ 4 ಅಧಿಕಾರಿ ಹುದ್ದೆಗಳ ಜಿಲ್ಲಾವಾರು ಮಂಜೂರು ಮತ್ತು ಭರ್ತಿಯಾದ ಹುದ್ದೆಗಳ ವಿವರ ' 


ಭರ್ತಿ 


ಗ ಸಂ. ಜಿಲ್ಲೆ 
 epanepe 25 
್ಫ ಬಾಗಲಕೋಟೆ 41 
3 ಬೆಳಣಗಾಈಿ 113 
| ೪ 

5 ಬೀದರ್‌ |» | 52 
6 ಚಾಮರಾಜನಗರ | 44 f; 

J HE 
F, ಚಿಕ್ಕಬಳ್ಳಾಪುರ 66 


ಕೃಷಿ ಅಧಿಕಾರಿ ಹುದ್ದೆಗಳ ಜಿಲ್ಲಾವಾರು ಮರಿಜೂರು ಮತ್ತು ಭರ್ತಿಯಾದ ಹುದ್ದೆಗಳ ವಿವರ 


ಎಜಿಗಿದಿಎಲವ: ಈ ಬ್‌ ಬವನ ಬ 


ಮಂಜೂರು ಭರ್ತಿ 
‘61 42 
2 | ಜಅಜ,ಬೆಂಗಳೂರು 6 5 
3 | ಬೆಂಗಳೂರು | 53 42 
4 | ಬಾಗಲಕೋಟಿ 46 28 
5 | ಬೆಳಗಾಂ | 92 ೨5 
6 | ಬಳ್ಳಾರಿ 62 KY 40 
7 ಬೀದರ್‌ | 49 28 
8 | ವಿಜಯಪುರ" © 55 
9 


ಚಾಮರಾಜನಗರ 28 12 


18 


| 19 ಹಾವೇರಿ 


ಹಾಸನ 


lj 
20 ; ಕೊಡಗು . 
21 ; ಕೋಲಾರ 


22 


ಕೊಪ್ಪಳ 


23 


ಮಂಡ್ಯ 


24 
25 


ಮೈಸೂರು 


| 


se , 


ಸ್ಯ 


ಮ 


ಅನುಬಂಧ-2 


1 ಶಾಜ್ಯದಲ್ಲಿ 100-21 ನೇ ಸಾಲಿನಕ್ಲ ಹೊರಗು ಆಧಾರದ ಮಾಕ್‌ ಪಡನರಾವ 
ಸಿಬ್ಬಂದಿಗಳ ವಿವರ 


— 


1 


ಕ್ರಸಂ ಹುದ್ದೆಗಳ ಐವರ ರೀ 
1 | ಬೆರಳಚ್ಚುಗಾರರು 194 
2 | ವಾಹನ ಚಾಲಕರು 102 
3 ಗ್ರೂಪ್‌ "ಡಿ 314 
4 | ಪ್ರಯೋಗಶಾಲಾ ಪರಿಚಾರಕರು |] 29 
| 5 | ಪ್ರಯೋಗಶಾಲಾ ವಿಶ್ಲೇಷಕರು - 29 | 
6 | ಪ್ರಯೋಗಶಾಲಾ ಸಹಾಯಕರು TF 29 oo 
KEES ಗ್‌ 
8 [ಬಿಟಿಎಂ 174 
+ | - 
9 | ಕಂಪ್ಯೂಟರ್‌ ಪ್ರೊಗ್ರಾಮರ್‌ 31 
71 [ಯೋಜನಾ ನಿರ್ದೇಶಕರು | | 40) 
11 |ರಾಜ್ಯ ಸಮನ್ನಯ ಅಧಿಕಾರಿ | 1 
12 |ಜಂಡರ್‌ ಕೋ-ಆಡ್ತಿನೇಟರ್‌ § I 
| 4 ಎನ್‌.ಎಫ್‌.ಎಸ್‌.ಎಂ ಯೋಜನೆಯಡಿ Sd 43 
ತಾಂತ್ರಿಕ ಸಹಾಯಕರು | 
14 |ಕೈತಸಂಪರ್ಕ ಕೇಂದ್ರದಲ್ಲಿ ಅಫಾಂಟಿಂಟಾ 736 
MN ಹ: 2235 


